| ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1652 (1907) 
ಸದಸ್ಯರ ಹೆಸರು ಶ್ರೀ ಪ್ರಕಾಶ್‌ ಳೆ. ರಾಥೋಡ್‌ 
ನ (ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 23-03-2021 
ಉತ್ತರಿಸುವ ಸಚಿವರು ಮಾವ ಪೌರಾಡಳಿತ ಹಾಗೂ ಸಕ್ಕರೆ EN 


ನೀಡಿರುವ ಅನುದಾನ ಎಷ್ಟು; 


ಕ್ರ. ಪ್ರಶ್ನೆ "ಉತ್ತರ 
1. ರಾಜ್ಯದಲ್ಲಿರುವ ನಗರಸಭೆ, ರಾಜ್ಯ ದಲ್ಲಿ ಪ್ರಸ್ತುತ 59 ನಗರಸಭೆ, 121 ಪುರಸಭೆ, 109 ಪಟ್ಟಿಣ 
' ಪುರಸಭೆ ಮತ್ತು ಪಟ್ಟಿಣ | ಪಂಚಾಯಿತಿಗಳು - "ಇರುತ್ತವೆ. ವಿವರವನ್ನು ಜು ರಲ್ಲಿ 
ಪಂಚಾಯತ್‌ಗಳ ವಿವರ ! ಒದನಿಸಿದೆ. 
ಒದಗಿಸುವುದು; 
|2. "| ಕಳೆದ ಎರಡು ವರ್ಷಗಳಿಂದ | ಕಳೆದ 2 ವರನ ವಿಜಯಪುರ ಜಿಲ್ಲೆಯ ಪಗರ ಸ್ಮಳೀಯ' 
ವಿಜಯಪುರ. ಜಿಲ್ಲೆಯಲ್ಲಿ ಸಂಸ್ಥೆ ಗಳಿಗೆ 14ನೇ ಹ ಅಯೋಗದ . ಅನುದಾನ ಮತ್ತು 


15ನೇ ಹಣಕಾಸು ಆಯೋಗದಡಿ ಬಿಡುಗಡೆಗೊಳಿಸಿರುವ 
ಅನುದಾನದ ವಿವರಗಳನ್ನು ಅನುಬಂಥಧ-02 ರಲ್ಲಿ ಒದಗಿಸಿದೆ. 


ಹ್‌ ಯೊಜನೆಯಡಿ 1 ಲಕ್ಸಕ್ಕಿಂತ ಹೆಚ್ಚಿನ 
ಜನಸಂಖ್ಯೆ ps ್‌ ees ಮಾ 
ಆಯ್ಕೆ ್ಸಿಯಾಗಿದ್ದು, ಸದರಿ ಯೋಜನೆಯಡಿ ವಿಜಯಪುರ 
Ed 5 ವರ್ಷಗಳ ಅವಧಿಗೆ ಒಟ್ಟು ರೂ.181.98 
ಕೋಟಿ ಅನುದಾನ ಹಂಚೆಳೆ ಮಾಡಲಾಗಿರುತ್ತದೆ. Rs ಒಟ್ಟು 
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ . ಅನುದಾನ ರೂ.1318 
ಕೋಟಿಗಳನ್ನು ಬಿಡುಗಡೆಗೊಳಿಸಲಾಗಿರುತ್ತದೆ. ನಗರ ಸ್ಥಳೀಯ 
ಸಂಸ್ಥೆಯ ವಂತಿಕೆಯಾನಿ ವಿಜಯಪುರ  ಮಹಾನಗರಪಾಲಿಕೆಂಯ 
NE ಮಂಜೂರಾದ ಕಾಮಗಾರಿಗಳನ್ನು 
ಅನುಷ್ಠಾನಗೊಳಿಸಲು ರೂ.26.63 ಕೋಟಿಗಳನ್ನು ಒದಗಿಸಿದೆ. 
ವಿವರಗಳನ್ನು ಅನಮುಬಂಧ-03 ರಲ್ಲಿ ಒದಗಿಸಿದೆ. 


ಕೇಂದ್ರ ಪುರಸ್ಕೃತ ಅ 


ಕಳೆದ ಎರಡು ವರ್ಷಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ಅಹಿ 


ಎಲ್ಲಾ ನಗರ ಸ್ಥ ಸ್ಲಳೀಂು ಸಂಸ್ಥೆ ಗಳಿಗೆ ನಗರೋಶ್ಸಾನ 
(ಮುನಿಸಿಪಾಲಿಟಿ)-3ನೇ ಹಂತದ ಯೋಜನೆಗೆ ನೀಡಿರುವ 
ಅನುದಾನದ ವಿವರಗಳನ್ನು - ಅನುಬಂಧ-04 ರಲ್ಲಿ ಹಾಗೂ 
ವಿಜಯಪುರ ಮಹಾನಗರದ ಮಹಾತ್ಮ ಗಾಂಧಿ ನಣರ 


ವಿಕಾಸ ಯೋಜನೆಗೆ ನೀಡಿರುವ k EN ಧರ ಳನ್ನು 
ಅನುಬಂಧ-05 ರಲ್ಲಿ 'ಒದಗಿಸಿದೆ. 


ಸ್ವಚ್ಛ ಭಾರತ ಯೋಜನೆಯ ಲೆಕ್ಕ ಶೀರ್ಷಿಕೆ 2217-80-800-0- 


35 ಅಡಿಯಲ್ಲಿ ಕಳೆದ 2 ವರ್ಷಗಳಲ್ಲಿ ವಿಜಯಪುರ ಜಿಲ್ಲೆಗೆ 
ಕೆಳಕಂಡಂತೆ ಅನುದಾನವನ್ನು ಬಿಡುಗಡೆಮಾಡಲಾಗಿರುತ್ತದೆ. 

(ರೂ ಲಕ್ಸಗಳಲ್ಲಿ) 
ಬಿಡುಗಡೆಯಾದ ಅನುದಾನ 
PRE 


ವರ್ಷ 
2018-19 


5 7733 
ಎನ್ಮಾ [TNS 


2018-19 ಮತ್ತು 2019-20: ನೇ, ಸಾಲಿನಲ್ಲಿ ವಿಜಯಪುರ 
ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಿಗೆ 'ಎಸ್‌.ಎಫ್‌.ಸಿ. ಮುಕ್ತ 
ನಿಧಿ; ' ಎಸ್‌.ಎಫ್‌.ಸಿ: ಕುಡಿಯುವ ನೀರು ಹಾಗೂ ಎಸ್‌.ಎಫ್‌.ಸಿ. 
ವಿಶೇಷ ಅನುದಾನದಡಿ ಹಂಚಿಕೆ ಮಾಡಿ. ಅನುದಾನ ' ಬಿಡುಗಡೆ 
ಮಾಡಿರುವ ವಿವರಗಳನ್ನು ಅನುಬಂಧ-06 ರಲ್ಲಿ ಒದಗಿಸಿದೆ. 


ರಾವ ಯಾವ ಯೋಜನೆಗಳನ್ನು 
ಹಮ್ಮಿಕೊಳ್ಳಲಾಗಿದೆ? (ವಿವರ 
ನೀಡುವುದು) 


ರಾಜ್ಯದ ನಗರ ಸ್ಥಳೀಂಯು ಸಂಸ್ಥೆಗಳಲ್ಲಿ ಕೆಳಕೆಂಡ ಯೋಜನೆಗಳನ್ನು. 
ಹಮ್ಮಿ ಕೊಳ್ಳಲಾಗಿರುತ್ತ ದೆ. 

1) 14ನೇ ಹಣಕಾಸು ಆಯೋಗದ. ಅನುದಾನ 

2) 15ನೇ ಹಣಕಾಸು ಆಯೋಗದ ಅನುದಾನ 

3) ' ಅಮೃತ್‌ ಯೋಜನೆ 


14ನೇ ಹಣಕಾಸು ಅಂಯೋದದ ಅನುದಾನ: (2015-16 ರಿಂದ 
2019-20) 

14ನೇ ಹಣಕಾಸು ಆಯೋಗದ ' ಅನುದಾನವನ್ನು 3ನೇ 
ಎಸ್‌.ಎಫ್‌.ಸಿ. ಯ ಶಿಫಾರಸ್ಸಿನಂತೆ, ರಾಜ್ಯದ ನಗರ ಸ್ಥಳೀಯ 
ಸಂಸ್ಥೆಗಳಿಗೆ ಹಂಚಿಕೆ ಮಾಡಿ ಬಿಡುಗಡೆಗೊಳಿಸಲಾಗುತ್ತದೆ. 


ಸದರಿ ಅನುದಾನದಲ್ಲಿ  ನಗರದ/ಪಟ್ಟಣದ: ಮೂಲಭೂತ 
ಪೌಕಂರ್ಯಗಳ ಅಭಿವೃದ್ಧಿಗಾಗಿ ನಗರದ ಅವಶ್ಯಕತೆಗನುಗುಣವಾಗಿ 
ಹಾಗೂ ಅನುದಾನದ ಲಭ್ಯತೆಯ , ಮೇರೆಗೆ ಬಳಸಲು 
ಮಾರ್ಗಸೂಚಿಯನ್ನು ಹೊರಡಿಸಲಾಗಿರುತ್ತದೆ. ' 

1. ಕುಡಿಯುವ ನೀರು ಸರಬರಾಜು ; 

2. ಸಾಮೂಹಿಕ ಮತ್ತು ಸಾರ್ವಜನಿಕ ಶೌಚಾಲಯ ಮತ್ತು 
ನೈರ್ಮಲ್ಯ 
ಒಳಚರಂಡಿ ಕಾಮಗಾರಿಗಳು 
ಮಳೆನೀರು ಚರಂಡಿ 
ರಸ್ತೆ: ಮತ್ತು ಪಾದಚಾರಿಗಳ ಮಾರ್ಗ 
ಸಾಮೂಹಿಕ ಆಸ್ತಿಗಳ ನಿರ್ವಹಣೆ (ಪಾರ್ಕ್‌ ಒಳಗೊಂಡಂತೆ) 
ಸ್ಮಶಾನ ಅಭಿವೃದ್ಧಿ oo 
ಘನ: ತಾಜ್ಯ ವಸ್ತು ನಿರ್ವಹಣೆ 
ಬೀದಿ ದೀಪ ಮತ್ತು ಇಂಧನ ಉಳಿತಾಂರು ಕ್ರಮಗಳು 


Dom. 


ಕಳೆದ :5 'ವರ್ಷಗಳಲ್ಲಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಿಣೆ 
ಒಟ್ಟು ಅನುದಾನ ರೂ.3657.85 ಕೋಟ್ವಿಗಳನ್ನು 
ಬಿಡುಗಡೆಗೊಳಿಸಲಾಗಿರುತ್ತದೆ. ನ 


15ನೇ ಹಣಕಾಸು ಆಂಯೋಗದ ಅನುದಾನ: (2020-21) 

15ನೇ " ಹಣಕಾಸು ಆಯೋಗದ ಅನುದಾನವನ್ನು ನಿರ್ಬಂಧಿತ 
ಅನುದಾನ ಮತ್ತು ಮುಕ್ತ ಅನುದಾನ '(ಮೂಲ , ಅನುದಾನ) 
ವನ್ನಾಗಿ 2 ಭಾಗಗಳಾಗಿ ವಿಂಗಡಿಸಿದ್ದು, ಶೇಕಡಾ 50 ರಷ್ಟು 
ಅನುಬಾನವನ್ನು ಕುಡಿಯುವ ನೀರು ಸರಬರಾಜು ಮತ್ತು 


ಕಾ ಲಶಶಜ್ಯ ವಸ್ತು "ನಿರ್ವಹಣೆಗೆ ಸಮಾನವಾಗಿ ಬಳಸಲು 
ಕಡಕ್ಲಯಗೆಸಲಾಗಿರುತ್ತದೆ. ಉಳಿದ .ಲೇ.50 ರಷ್ಟು ಅನುದಾನ 
ಮುಕ (ಮೂಲ) ಅನುದಾನವಾಗಿದ್ದು, ಸದರಿ ಅನುದಾನವನ್ನು 
ನಗರದ ಅವಶ್ಯಕತೆಗನುಗುಣವಾಗಿ ಈ ಕೆಳಕಂಡ ಕಾಮಗಾರಿಗಳಿಗೆ 
ಗರಿಷ್ಯ ಶೇ.20ರಷ್ಟು ಮೀರದಂತೆ, ಬಳಸಲು ಮಾರ್ಗಸೂಚಿಯನ್ನು 
ಹೊರಡಿಸಲಾಗಿದೆ. 


1. ಸಾಮೂಹಿಕ ಮತ್ತು ಸಾರ್ವಜನಿಕ ಶೌಚಾಲಯ ಮತ್ತು 
ನೈರ್ಮಲ್ಯ 

ಒಳಚರಂಡಿ ಕಾಮಗಾರಿಗಳು 

ಮಳೆನೀರು. ಚರಂಡಿ 

ರಸ್ತೆ ಮತ್ತು ಪಾದಚಾರಿಗಳ ಮಾರ್ಗ 

ಸಾಮೂಹಿಕ ಆಸ್ತಿಗಳ ನಿರ್ವಹಣೆ" . (ಪಾರ್ಕ್‌ 
ಒಳಗೊಂಡಂತೆ) ' 

ಸ್ಮಶಾನ ಅಭಿವೃದ್ಧಿ 

ಬೀದಿ ದೀಪ ಮತ್ತು ಇಂಧನ ಉಳಿತಾಯ ಕ್ರಮಗಳು: 


HN 


| 2020-21ನೇ ಸಾಲಿನಲ್ಲಿ ರಾಜ್ಯ/ನಗರ ಸ್ಥಳೀಯ ಸಂಸ್ಥೆಗಳಿಂದ 


ಒಟ್ಟು ರೂ.991.00 ಕೋಟಿ ' ಹಂಚಿಕೆ ' ಮಾಡಿ 


ಬಿಡುಗಡೆಗೊಳಿಸಲಾಗಿರಂತ್ತದೆ. 


3. ಅಮ್ಯಠ್‌' ಯೋಜನೆ: 

ಕೇಂದ್ರ ಸರ್ಕಾರವು “ಅಮೃತ್‌” (ಅಟಲ್‌ -ನಗರ ನವೀಕರಣ 
ಮತ್ತು ಹಸ್ಟೇಪನೆ. ಮಿಷನ್‌ ಯೋಜನೆಯನ್ನು 2015-16೫ 
ಜುಲೈನಲ್ಲಿ ಘೂ ಮಾಡಿದ್ದು; ಸದರಿ ಯೋಜನೆಯಡಿಯಲ್ಲಿ 
Ms ರಾಜ್ಯದ ಒಂದು 'ಅಕ್ಸಕ್ಕಿಂತ ಹೆಚ್ಚಿನ ಜನಸಂಖ್ಯೆ 
ಇರುವ Hodes: ಘಮ. ಬೆಳಗಾವಿ, ಹುಬ್ಬಳ್ಳಿ- 
ಧಾರವಾಡ, ದಾವಣಗೆರೆ, ' ಶಿವಮೊಗ್ಗ, ವಿಜಯಪುರದ, 
'ಮಂಗಳೂರು, ಗುಲ್ಬರ್ಗಾ, ಬಳ್ಳಾರಿ ಮತ್ತು ಮೈಸೊರು 
ಮಹಾನಗರಪಾಲಿಕೆಗಳು, ಚಿತ್ರದುರ್ವ, ಭದ್ರಾವತಿ, ಕೋಲಾರ, 
ರಾಬರ್ಟಿಸನ್‌ಪೇಟೆ, ' ಉಡುಪಿ, ಹಾಸನ, ' ಚಿಕ್ಕಮಗಳೂರು, 
ಮಂಡ್ಯ, ಬಾಗಲಕೋಟೆ, 'ಗದಗ-ಬೆಟಿಗೇರಿ, ರಾಣೆಬೆನ್ನೂರು 
ಬೀದರ್‌, ಗೆಂಗಾವತಿ, ಹೊಸಪೇಟಿ ಮತ್ತು ರಾಂಯುಚೂರು | 
ನಗರಸಭೆಗಳು ಮತ್ತು ಪಾರಂಪರಿಕ ನಗರವೆಂದು ಣA್ಗ 
ಯೋಜನೆಯಡಿಯಲ್ಲಿ ವರ್ಗಿಕರಿಸಿದ ಬಾದಾಮಿ ಪಟ್ಟಣ ಸೇರಿ 
ರಾಜ್ಯದ ಒಟ್ಟು 27's ನಗರ/ಪಟ್ಟಿಣಗಳನ್ನು ಆಯ್ಕೆ 
ಮಾಡಲಾಗಿರುತ್ತದೆ. ' - 


“ಅಮೃತ್‌” ಅಭಿಯಾನದಡಿ ಒಟ್ಟು ಅಭಿಯಾನದ ಅವಧಿಯಾದ 
2015-2020 ರವರೆಗೆ, ಒಟ್ಟು ಐದು ವರ್ಷಗಳಿಗೆ 
ers ಹಾಗೂ ಕೇಂದ್ರದ ನಿರ್ದೇಶನಗಳನ್ವಂಯ 

ಜೃವು ರಾಜ್ಯ ವಾರ್ಷಿಕಾ ಕ್ರಿಯಾ ಯೋಜನೆಯನ್ನು ರೂ.495. 87 


ತಾನಗಳ ಪಾತ್‌ ೌಡ್ಗಪಡಿನಿ ರಾಜ್ಯ ಮಟ್ಟದ ಉನ್ನತ ವನ್ಯದ್‌!' 
ಸಂಚಲನಾ ಸಮಿತಿಯ (550) ಅನುಮೋದನೆಯ ನಂತರ. ಕೇಂದ್ರ 
ಹರ್ಕಾರದ ' ಅನುಮೋದನೆಗೆ ಸಲ್ಲಿಸಲಾಗಿತ್ತು. "ಅದರಂತೆ, 


“ಅಮೃತ್‌” ಅಭಿಯಾನದಡಿ ಒಟ್ಟು ಐದು ವರ್ಷಗಳ ಅವಧಿಯ 
“ಅಮೃತ್‌” ಅಭಿಯಾನವು ಕರ್ನಾಟಿಕ ಸರ್ಕಾರದಿಂದ ಒಟ್ಟು" 
ರೂ.4952.87'- ಕೋಟಿಗಳ .ಮೊತ್ತದ ಕ್ರಿಯಾ ಯೋಜನೆಗೆ 
ಅನುಮೋದನೆ ನೀಡಲಾಗಿರುತ್ತದೆ. : 


ಕೇಂದ್ರದ ಮಾರ್ಗಸೂಚಿಗಳನ್ವಯ “ಅಮೃತ್‌'' 
ಅಭಿಯಾನದಡಿಯಲ್ಲಿ: ಪ್ರಧಾನವಾಗಿ ನೀರು ಸರಬರಾಜು ಮತ್ತು 
ಒಳಚರಂಡಿ. ಸೌಲಭ್ಯಗಳನ್ನು ಸಾರ್ವತ್ರಿಕ ವ್ಯಾಪ್ತಿಯಲ್ಲಿ (Universal 
Coverage) ಒದಗಿಸಬೇಕಾಗಿದ್ದು, ಈ ಕೆಳಗಿನ ವಲಯಗಳಲ್ಲಿ 
ಮಾತ್ರ ಕಾಮಗಾರಿಗಳನ್ನು ಯೋಜಿಸಿ ಹಮ್ಮಿಕೊಳ್ಳಬೇಕಾಗಿರುತ್ತದೆ. 

1) ನೀರು ಸರಬರಾಜು. 

2) ಒಳಚರಂಡಿ ಮತ್ತು ಸೆಪ್‌ಟೆಜ್‌ ನಿರ್ವಹಣೆ 

3) ಮಳೆ ನೀರು ಚರಂಡಿ. 

4) ಹಸಿರು ಜಾಗೆ ಮತ್ತು ಉದ್ಯಾನವನ ಅಭಿವೃದ್ಧಿ. ' 

5) ನಗರ ಸಾರಿಗೆ. 


ಈತನಕ ಕೇಂದ್ರ ಸರ್ಕಾರದ ಅನುದಾನ ರೂ.1885.27 ಕೋಟಿ 
ಮತ್ತು ರಾಜ್ಯ ಸರ್ಕಾರದ ಅನುದಾನ ರೂ.80.77, ಕೋಟಿ 
ಬಿಡುಗಡೆಯಾಗಿರುತ್ತದೆ ನಗರ ಸ್ಥಳೀಯ ಸಂಸ್ಥೆಗಳ ವಂತಿಕೆಯಾಗಿ 
ನಗರಗಳು ' ಒಟ್ಟು ರೂ.1165.36 ಕೋಟಿಗಳನ್ನು 
ಬಿಡುಗಡೆಗೊಳಿಸಿರುತ್ತವೆ. ” 


ವಿಜಯಪುರ ' ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಗರೋತ್ಸಾನ 
(ಮುನಿಸಿಪಾಲಿಟಿ) ಹಂತ-3ರ ಯೋಜನೆ ಮತ್ತು ವಿಜಯಪುರ 
ಮಹಾನಗರ ಪಾಲಿಕೆಗೆ ಮಹಾತ್ಮ ಗಾಂಧಿ ನಗರ ವಿಕಾಸ 
ಯೋಜನೆಯು ಅನುಮೋದನೆಯಾಗಿರುತ್ತದೆ. 


ಸ್ವಚ್ಛ ಭಾರತ ಯೋಜನೆಯಡಿ ವೈಂಕ್ಷಿಕ ಶೌಚಾಲಯಗಳ 
ನಿರ್ಮಾಣ ಮತ್ತು ವೈಜ್ಞಾನಿಕ ಘನತ್ಯಾಜ್ಯ ವಸ್ತು ನಿರ್ವಹಣೆಗೆ 
ಸಂಬಂಧಿಸಿದ ಕಾಮಗಾರಿಗಳಾದ ಸಿವಿಲ್‌ ಮತ್ತು ವಾಹನ 
ಯಂತ್ರೋಪಕರಣಗಳ ಖರೀದಿ ಕಾಮಗಾರಿಗಳನ್ನು 
ಹಮ್ಮಿಕೊಳ್ಳಲಾಗಿದ್ದು ಸದರಿ ಕಾಮಗಾರಿಗಳ ವಿವರಗಳನ್ನು | 


ಅನುಬಂಧ-07 ರಲ್ಲಿ ಒದಗಿಸಿದೆ. 


ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸರ್ಕಾರವು 
ಎಸ್‌.ಎಫ್‌.ಿ ಮುಕನಿಧಿ, ಎಸ್‌.ಎಫ್‌. ವಿಶೇಷ ಅನುದಾನ 
ಹಾಗೂ ಎಸ್‌.ಎಫ್‌. ಕುಡಿಯುವ ನೀರು ಯೋಜನೆಗಳನ್ನು 
ಹಮ್ಮಿ ಕೊಳ್ಳಲಾಗಿರುತ್ತದೆ. 


ಎಸ್‌.ಎಫ್‌.ಸಿ  ಮುಳ್ತನಿಧಿ ಅನುದಾನ; ಎಸ್‌. ಎಫ್‌ಸಿ ಮುಠನಿಧ 
J ಯಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಲು 1) 
ಕುಡಿಯುವ ನೀರು 2) ತರಕಾರಿ ಮಾರುಕಟ್ಟೆ 3) ಮಾಂಸ, ಕೋಳಿ 
"ಹಾಗೂ ಮೀನು" ಮಾರುಕಟ್ಟೆ 4)ಸಣ್ಣ ಪ್ರಮಾಣದ ಮಾರುಕಟ್ಟೆ 
ನಿರ್ಮಾಣ 5)ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣ 
ಮಾಡುವುದು, 6)ಸ್ಮಶಾನಅಭಿವೃದ್ಧಿ 7)ಆಂತರಿಕ ರಸ್ತೆಗಳ "ಮತ್ತು. 
ಚರಂಡಿಗಳ ನಿರ್ಮಾಣ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. 


ಎಸ್‌.ಎಫ್‌.ಸಿ ಕುಡಿಯುವ ನೀರು : ಎಸ್‌.ಎಫ್‌.ಸಿ ಕುಡಿಯವ 
ನೀರು ' ಯೋಜನೆಯಡಿ 1)ಕೊಳವೆ ಬಾವಿಗಳನ್ನು 
ಆಳಗೊಳಿಸುವುದು/ ಸ್ವಚ್ಛಗೊಳಿಸುವುದು 2)ಹೈಡ್ರೋಫ್ಯಾಕ್ಟರಿಂಗ್‌ 
3)ನೀರು ಸರಬರಾಜು ಪೈಪುಗಳ" ದುರಸ್ತಿ. / ಬದಲಾವಣೆ 
4)ಹೊಷ ಕೊಳವೆ ಬಾವಿಗಳನ್ನು . ಕೊರೆಯಲು ಹಾಗೂ ಪಂಪು 
"| ಮೋಟಾರ್‌ ಅಳವಡಿಸುವ ಕಾಮಗಾರಿ' 5) ಕುಡಿಯುವ ನೀರು 
ಸರಬರಾಜು ಕಾಮಗಾರಿಗಳಿಗೆ ಅವಶ್ಯವಿರುವ ಪಂಪು ಮೋಟಾರ್‌, 
ಪೈಪ್‌ ಲೈನ್‌ ಮತ್ತು ಇತರೆ ಸಲಕರಣೆಗಳ ಸಂಗ್ರಹಣೆ 
ಮೊದಲಾದ ಕಾಮಗಾರಿಗಳನ್ನು ತೆಗೆದುಕೊಳ್ಳಲು ಅವಕಾಶ 
ಕಲ್ಪಿಸಲಾಗಿರುತ್ತದೆ. | 


' ಎಸ್‌.ಎಫ್‌.ನಿ ವಿಶೇಷ ಅನುದಾನ: ಎಸ್‌.ಎಫ್‌ಸಿ ವಿಶೇಷ 
' ಅನುದಾನವನ್ನು ಮಾನ್ಯ ಮುಖ್ಯ ಮಂತ್ರಿಗಳ: ವಿವೇಚನಾನುಸಾರ 
ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ನಗರ 
ಸ್ಥಳೀಯ : ಸಂಸ್ಥೆಗಳಿಗೆ ಮಂಜೂರು ಮಾಡಿ 
ಬಿಡುಗಡೆಗೊಳಿಸಲಾಗುತ್ತದೆ. ' ’ 


ಕಡತ ಸಂಖ್ಯೆ:ನಅಇ 187 ಎಸ್‌.ಎಫ್‌.ಸಿ 2021 


TE 
(ಎನ್‌. ನಾಗರಾಜ್‌; ಎಂ.ಟಿ.ಬಿ.) 
ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 


